NS 


ಕರ್ನಾಟಕ ವಿಧಾನ ಪರಿಷತ್ತು 


I 
) ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


3) ಉತ್ತರಿಸಬೇಕಾದ ದಿನಾಂಕ 


9 ಉತ್ತರಿಸುವವರು 


1817 (2137) 
ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


30.03.2020 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


ಕ್ರ 
ಸಂ. ಪ್ರಶ್ನ al 
9) | ಕೊಡಗು. ಜಿಲ್ಲೆಯಲ್ಲಿ ಕಾಡು" ಹಂದಿಗಳ 
ಹಾವಳಿಯಿಂದಾಗಿ ರೈತರು 
eevee ಹೌದು. 
ಸಂಕಷ್ಟಕ್ಕೀಡಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; a 
ಈ) ಬಂದಿದ್ದಲ್ಲಿ, ಸರ್ಕಾರ ಈ ಕುರಿತು | ಸರ್ಕಾರದ ಆದೇಶ ಸಂಖ್ಯೆ ಅಪಜೀ 96 ಎಫ್‌ಡಬ್ಬ್ಯೂಎಲ್‌ 


ಕೈಗೊಂಡಿರುವ ಕ್ರಮಗಳೇನು; 


2016, ದಿನಾಂಕ: 01.10.2018 ರವ್ನಯ ವನ್ಯಜೀವಿ 
(ಸಂರಕ್ಷಣಾ) ಕಾಯ್ದೆ 1972ರಲ್ಲಿನ ಉಪಬಂಧಗಳಲ್ಲಿರುವ 
ಅಧಿಕಾರಗಳು ಮತ್ತು ಸರ್ಕಾರದ ಆದೇಶ ಸಂಖ್ಯೆೇಅಪಜೀ 
81 ಎಫ್‌ ಡಬ್ರ್ಯೂಎಲ್‌ 2009, ದಿನಾಂಕ: 26.08.2018ರ 
ಅಧಿಸೂಚನೆಯಲ್ಲಿ, ಸದರಿ ಅಧಿನಿಯಮ ದಡಿಯಲ್ಲಿ 
ಇಲಾಖೆಯ ವಿವಿಧ ಹಂತದ ಅಧಿಕಾರಿಗಳಿಗೆ ಅಧಿಕಾರ 
ಪ್ರತ್ಕಾಯೋಜಿಸಿರುವುದರ ಮುಂದುವರಿಕೆಯಾಗಿ ಕೇರಳ 
ರಾಜ್ಯದ ಮಾದರಿಯಲ್ಲಿ ಕಾಡುಹಂದಿಯ ಹಾವಳಿಯನ್ನು 
ತಡೆಗಟ್ಟಲು ಈ ಕೆಳಕಂಡ ಹೆಚ್ಚುವರಿ ಕ್ರಮಗಳನ್ನು 
ಕೈಗೊಳ್ಳಲು ಸರ್ಕಾರದಿಂದ ಅನುಮತಿ ನೀಡಲಾಗಿದೆ. 


1. ಬೆಳೆಗೆ ಹಾನಿಮಾಡುವ ಇ ಕಾಡುಹಂದಿಗಳನ್ನು 
ಮಾಲೀಕರು ಬೆಳೆ ಬೆಳೆದಿರುವ ಪ್ರದೇಶದ ವ್ಯಾಪ್ತಿಯಲ್ಲಿ 
ಪರವಾನಿಗೆ ಹೊಂದಿರುವ ಬಂದೂಕಿನಿಂದ ಗುಂಡು 
ಹಾರಿಸಬಹುದಾಗಿದೆ ಅಥವಾ 
ಬೇಟಿಯಾಡಬಹುದಾಗಿದೆ. 

2. ಈ ರೀತಿ ಗುಂಡು ಹಾರಿಸುವ ಮತ್ತು ಬೇಟೆಯಾಡುವ, 
ಸತ್ತ ಅಥವಾ ಜೀವಂತವಾಗಿರುವ ಕಾಡುಹಂದಿಯನ್ನು 
24 ಗಂಟೆಯೊಳಗಾಗಿ ಹತ್ತಿರದ ಅರಣ್ಯ ಇಲಾಖೆಯ 
ಅಧಿಕಾರಿಗಳಿಗೆ ಹಸ್ತಾಂತರಿಸಬೇಕು. 

3. ಕಾಡು ಹಂದಿಗೆ ಗುಂಡು ಹಾರಿಸಿದ್ದಲ್ಲಿ ಸಂಬಂಧಪಟ್ಟ 
ಫಾರೆಸ್ಟರ್‌ ಅಥವಾ ಮೇಲಿನ ಹಂತದ ಅಧಿಕಾರಿಗಳು 
ಇಬ್ಬರು ಸಾಕ್ಷಿದಾರರ ಸಮ್ಮುಖದಲ್ಲಿ ಮಹಜರ್‌ 
ಮಾಡತಕ್ಕದ್ದು. 


ಸತ್ತ ಕಾಡುಹಂದಿಯ ಮಾಂಸವನ್ನು ತಿನ್ನಲು ಅಥವಾ 
ಇತರೆ ಯಾವುದೇ ಉದ್ದೇಶಕ್ಕಾಗ್ತಿ, 
ಉಪಯೋಗಿಸಬಾರದು. 

ಕಾಡುಹಂದಿಯ ಸತ್ತ ಶವವನ್ನು ಮೂರು ಆಡಿ ಆಳದ 
ಗುಂಡಿಯಲ್ಲಿ ಸಮಾಧಿ ಮಾಡತಕ್ಕದ್ದು ಅಥಬಾ 
ಸುಡತಕ್ಕದ್ದು. 

ಇಂತಹ ಪ್ರಕರಣಗಳನ್ನು ರಾಜ್ಯದ ಮುಖ್ಯ ವನ್ಯಜೀವಿ 
ಪರಿಪಾಲಕರಿಗೆ ತಕ್ಷಣ ವರದಿ ಮಾಡತಕ್ಕದ್ದು. 

ಇಂತಹ ಪ್ರಕರಣಗಳ ಮೇಲ್ವಿಚಾರಣೆ ಮಾಡಲು 
ಸ್ಥಳೀಯ ವಿಧಾನಸಭಾ ಸದಸ್ಯರು, ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ ಮತ್ತು ಸಾರ್ವಜನಿಕರನ್ನೊಳಗೊಂಡ 
ಸಮಿತಿಯನ್ನು ರಚಿಸತಕ್ಕದ್ದು. 

ಅತಿಕ್ರಮಣ ಮಾಡಿರುವ ಪ್ರದೇಶಗಳಲ್ಲಿ 
ಕಾಡುಹಂದಿಗಳನ್ನು ಕೊಲ್ಲುವುದನ್ನು ನಿಷೇಧಿಸಲಾಗಿದೆ. 
ಹಾಲು ಕರೆಯುವ ಕಾಡುಹಂದಿಯನ್ನು ಕೊಲ್ಲತಕ್ಕದ್ದಲ್ಲ. 


. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ 


ಕಾಡುಹಂದಿಯು ಅರಣ್ಯಕ್ಕೆ ತಪ್ಪಿಸಿಕೊಂಡು ಹೋದಲ್ಲಿ 
ಅದನ್ನು ಹಿಂಬಾಲಿಸಿ ಕೊಲ್ಲತಕ್ಕದ್ದಲ್ಲ. 

ಸತ್ತ ಕಾಡುಹಂದಿಯನ್ನು ಅರಣ್ಯ ಮತ್ತು ವನ್ಯಜೀವಿ 
ಇಲಾಖೆಯಿಂದಲೇ ಶವಸಂಸ್ಕಾರ ಮಾಡತಕ್ಕದ್ದು. 


ಪ್ರಸ್ತುತ ಇರುವ ನಿಯಮ ಹಾಗೂ 
ಮಾರ್ಗಸೂಚಿಗಳಲ್ಲಿ ಕಾಡು ಹಂದಿಗಳ ವ್ಯವಸ್ಥಿತ 
ನಿಯಂತ್ರಣಕ್ಕೆ ಅವಕಾಶವಿಲ್ಲದಿದ್ದಲ್ಲಿ ಈ 
ನಿಯಮಗಳಿಗೆ ಬದಲಾವಣೆ ತರಲು ಸರ್ಕಾರ 
ಕೂಡಲೇ ಕ್ರಮಕೈಗೊಳ್ಳಲು ಮುಂದಾಗುವುದೆ? 


ಇ) | ಫಾಡು ಹಂದಿಗಳ ಸಂಖ್ಯೆ ವಿಪರೀತ ಹೆಚ್ಚಾದಾಗ | ಕಾಡು ಹಂದಿಗಳ ಹಾವಳಿಯಿಂದ ಕೃಷಿ ನಷ್ಟದ ಬಗ್ಗೆ 
ಅವುಗಳ ಹಾವಳಿ ಹಾಗೂ ಅದರಿಂದಾಗಿ | ರೈತರಿಂದ ದೂರುಗಳು ಬಂದಲ್ಲಿ ಅವುಗಳನ್ನು ಅರಣ್ಯ 
ರೈತರಿಗೆ ಆಗುವ ನಷ್ಟ ಹಾಗೂ ಹಾನಿ ತಪ್ಪಿಸಲು | ಇಲಾಖೆಯ ಸಿಬ್ಬಂದಿಗಳ ಸಹಾಯದಿಂದ ಪಟಾಕಿ ಸಿಡಿಸಿ 
ಪ್ರಸ್ತುತ ಅರಣ್ಯ ಇಲಾಖೆ ಅನುಸರಿಸುತ್ತಿರುವ | ಕಾಡಿಗೆ ಓಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತದೆ. 
ನಿಯಮ ಹಾಗೂ ಮಾರ್ಗಸೂಚನೆಗಳೇನು; 

(ಸಂಪೂರ್ಣ ವಿವರ ನೀಡುವುದು) 

ಈ) 


ಉಪ ಪ್ರಶ್ನೆ ಸಂಖ್ಯೆ (ಆ)ನಲ್ಲಿ ವಿವರಿಸಿದಂತೆ 
ಮಾರ್ಗಸೂಚಿಗಳು ಲಭ್ಯವಿರುತ್ತವೆ. 


ಸಂಖ್ಯೆ: ಅಪಜೀ 94 ಎಫ್‌ಡಬ್ಬ್ಯೂಎಲ್‌ 2020 


